ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


264 

ಶ್ರೀ ಎಂ.ಎ.ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
04-03-2020 

ಮಾನ್ಯ ಕಂದಾಯ ಸಚಿವರು 


ಪತ್ತೆ 


ಪತ್ತ್‌ 


7 ನ್‌ ರನ ಮತ್ಯ' ಪತ್ತ ಆಗಸ್ಟ್‌ 


ತಿಂಗಳುಗಳಲ್ಲಿ ಸುರಿದ ಭಾರಿ ಮಳೆಯಿಂದ 
ಹಾಸನ ಜಿಲ್ಲೆಯಲ್ಲಿ ಉಂಟಾಗಿರುವ ಭೂ 
ಸಿತ, ರಸ್ತೆ ಹಾನಿ, ಬೆಳೆ ಹಾನಿ, ಪ್ರಾಣ 
ಹಾನಿ ಪ್ರಕರಣಗಳೆಷ್ಟು; ಈ 
ಪ್ರಕರಣಗಳಿಂದ ಉಂಟಾಗಿರುವ ನಷ್ಟದ 
ಅಂದಾಜು ಮೊತ್ತವೆಷ್ಟು (ಪ್ರಕರಣವಾರು 
ಮತ್ತು ತಾಲ್ಲೂಕುವಾರು ವಿವರ 
ನೀಡುವುದು) 


ಈ 


* 2019ನೇ ಸಾಲಿನ ಜುಲೈ ಮತ್ತು ಆಗಸ್ಟ್‌ ತಿಂಗಳುಗಳಲ್ಲಿ ಸುರಿದ 


ಭಾರಿ ಮಳೆಯಿಂದ ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಯಲ್ಲಿ 
ಒಟ್ಟು 500 ಕಿ.ಮೀ ಗಳಷ್ಟು ವಿವಿಧ ರಸ್ತೆಗಳು ಹಾಗೂ 12 
ಸೇತುವೆಗಳು ಹಾನಿಯಾಗಿದ್ದು, ರೂ.1935.13 ಲಕ್ಷಗಳೆ ನಷ್ಟವನ್ನು 
ಹಾಗೂ ಗ್ರಾಬೇಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ವ್ಯಾಪ್ತಿಯಲ್ಲಿ 946.61 ಕಿ.ಮೀ. ಗಳಷ್ಟು ಹಾನಿಯಾಗಿದ್ದು, 
ಎನ್‌.ಡಿ.ಆರ್‌.ಎಫ್‌/ಎಸ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಯಂತೆ 
ರೂ.946.61 ಲಕ್ಷಗಳ ನಷ್ಟವನ್ನು ಅಂದಾಜಿಸಲಾಗಿರುತ್ತದೆ. 
(ವಿವರಗಳು ಅನುಬಂಧ-1 ರಲ್ಲಿ ಒದಗಿಸಿದೆ) 


* ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಒಟ್ಟು 2858 ಹೆಕ್ಟೇರ್‌ ಕೃಷಿ ಬೆಳೆ, 


7304.8 ಹೆಕ್ಟೇರ್‌ ತೋಟಗಾರಿಕೆ ಬೆಳೆ ಹಾಗೂ 9524 
ಹೆಕೇರ್‌ಗಳಷ್ಟು ಕಾಫಿ ಬೆಳೆ ಹಾನಿಯಾಗಿರುತ್ತದೆ. (ವಿವರಗಳನ್ನು 
ಅನುಬಂಧ-2 ರಲ್ಲಿ ಒದಗಿಸಿದೆ) 


* ಹಾಸನ ಜಿಲ್ಲೆಯಲ್ಲಿ ಒಟ್ಟು 04 ಮಾನವ ಪ್ರಾಣ ಹಾನಿಯಾಗಿದ್ದು, 


ಪರಿಹಾರ ಮೊತ್ತ ರೂ.20.00 ಲಕ್ಷಗಳನ್ನು ಅರ್ಹ ವಾರಸುದಾರರಿಗೆ 
ಪಾವತಿಸಲಾಗಿರುತ್ತದೆ ಹಾಗೂ ಜಿಲ್ಲೆಯಲ್ಲಿ ಒಟ್ಟು 06 ಜಾನುವಾರು 
ಪ್ರಾಣ ಹಾನಿಯಾಗಿದ್ದು, . ಪರಿಹಾರ ಮೊತ್ತ ರೂ.60 ಲಕ್ಷಗಳನ್ನು 
ಅರ್ಹ ಫಲಾನುಭವಿಗಳಿಗೆ ಪಾವತಿಸಲಾಗಿರುತ್ತದೆ. (ವಿವರಗಳನ್ನು 
ಅನುಬಂಧ-3 ರಲ್ಲಿ ಒದಗಿಸಿದೆ) 


ಆಸ್ತಿಹಾನಿ" "ಜಳ "ಹಾನಿ"'ಪಾಣ 
ಹಾನಿಯಿಂದ ಉಂಟಾಗಿರುವ ನಷ್ಟಗಳನ್ನು 
ಸಂತ್ರಸ್ಥರಿಗೆ ಭರಿಸಲು ಸರ್ಕಾರವು 


ನಿಗದಿಪಡಿಸಿರುವ ಪರಿಹಾರದ 
ಮೊತ್ತವೆಷ್ಟು ಈ ಪ್ರಕರಣಗಳಲ್ಲಿ ಹಾಸನ 
ಜಿಲ್ಲೆಗೆ ಬಿಡುಗಡೆಯಾಗಿರುವ 


ಅನುದಾನವೆಷ್ಟು; ಸಂತ್ರಸ್ಥರಿಗೆ ಇದುವರೆಗೆ 
ನೀಡಿದ ಪರಿಹಾರವೆಷ್ಟು; (ಪ್ರಕರಣವಾರು 
ಮತ್ತು ತಾಲ್ಲೂಕುವಾರು ವಿವರ 
ನೀಡುವುದು) 


ಪ್ರವಾಹ ಪರಿಹಾರಕ್ಕಾಗಿ ಎಸ್‌.ಡಿ.ಆರ್‌.ಎಫ್‌ ರಡಿ ರೂ.2100 
ಕೋಟಿ, ಮೂಲಭೂತ ಸೌಕರ್ಯಗಳ ದುರಸ್ಥಿಗಾಗಿ ರೂ.500.00 
ಕೋಟ, ಮನೆ ಹಾನಿ ಪರಿಹಾರಕ್ಕಾಗಿ ವಸತಿ ಇಲಾಖೆಯಿಂದ 
ರೂ.1232.00 ಕೋಟಿ ಹಾಗೂ ಬೆಳೆ ಹಾನಿಗೆ ಇನ್‌ಫುಟ್‌ ಸಬ್ಬಿಡಿ 
ಪಾವತಿಸಲು ರೂ.200.00 ಕೋಟಿ ಬಿಡುಗಡೆಯಾಗಿದ್ದು, ಈ ಪೈಕಿ 
ಹಾಸನ ಜಿಲ್ಲೆಗೆ ಮೂಲಭೂತ ಸೌಕರ್ಯಗಳ ದುರಸ್ಥಿಗಾಗಿ ರೂ.27.84 
ಕೋಟಿ, ಬೆಳೆಹಾನಿ ಇನ್‌ಫುಟ್‌ ಸಬ್ಲಿಡಿಗಾಗಿ ರೂ.40.46 ಕೋಟಿ, ಮನೆ 
ಹಾನಿ ಪರಿಹಾರಕ್ಕಾಗಿ ರೂ.20.00 ಕೋಟ ಹಾಗೂ ಪ್ರವಾಹ 
ಪರಿಹಾರಕ್ಕಾಗಿ ರೂ.5.00 ಕೋಟಿ ಬಿಡುಗಡೆ ಮಾಡಲಾಗಿದೆ. 04 
ಮಾನವ ಪ್ರಾಣ ಹಾನಿಯಾಗಿದ್ದು, ವಾರಸುದಾರರಿಗೆ ಪರಿಹಾರ ಮೊತ್ತ 
ರೂ.20.00 ಲಕ್ಷಗಳ ಪರಿಹಾರ ನೀಡಲಾಗಿದೆ. ಸಂತ್ರಸ್ಥರಿಗೆ ಇದುವರೆಗೆ 
ನೀಡಲಾದ ಪರಿಹಾರದ ವಿವರವನ್ನು ಅನುಬಂಧ-1 ರಿಂದ 4 ರಲ್ಲಿ 
ಒದಗಿಸಿದೆ. 


(ಇ) ಈ ಪಕ್ಕತಿ ವಿಕೋಪದಿಂದುಂಟಾದ' ಜಿಲ್ಲಾಧಿಕಾರಿಗಳ `ಹಂತೆದಲ್ಲಿ``ವಿವಿಧ ಇಲಾಖೆಗಳ 'ಮೂಲಕ್‌"ಪ್ರ 


ಹಾನಿಯನ್ನು ಪರಿಶೀಲಿಸಲು ನೇಮಕ | ವಿಕೋಪದಿಂದುಂಟಾದ ಹಾನಿಯನ್ನು ಪರಿಶೀಲಿಸಲಾಗುತ್ತದೆ. 


ಮಾಡಿರುವ ಪರಿಣಿತರ ತಂಡಗಳ ವಿವರ 
ಏನು? (ನೀಡಿರುವ ವರದಿಯ 
ಏವರಗಳನ್ನು ಒದಗಿಸುವುದು) 


ಕಂಇ 98 ಟಿಎನ್‌ಆರ್‌ 2020 


pd 
2 


ಕಂದಾಯ ಸಚಿವರು 


ed 


ವಿಧಾನ ಪರಿಪತ್ತಿನ ಚು.ರ.ಪ್ರಸಂ: 264ಕ್ಕೆ ಅನುಬಂಧ-1 


Damages of Instructure damages occured pertaining to Public Works Department during flood 2019 


SH Roads * 


-[-]- 
[ತ 


Sakleshapura 
್‌ 195.41 2290.23 195.41 111.45 | 8410.00 111.45 5 868.80 | 868.80 |11569.03| 1175.66 
ur 


| 3000 [365500] 8200 
| 000 [296400] 6432 


Major District Roads * 
Assistance 


Assistance 


y @ claimed @ Total 
Assistance claimed @ Ré:1.0 fakh claimed 35 |p timated | Assistance 
Rs.1.0 lakh per KM or as per, claimed 
per notified OR/PR rates Sechedule 
of rates 


Hassan 144.00 41.64 2612.64 41.64 


22489.00 


Village Roads 


Taluk Assistance claimed @ 

Rs.1.0 lakh per KM or as 

per notified OP/PR rates 

SE RE SON EN CE RTS 

1 aWiesrerure ಸಾ 
| 4 JArakalgudu 708.50 188.00 

5 Holenarasipirs | s7co 


56 
Total .61 5137.00 946.61 


ವಿಧಾನ ಪರಿಷತ್ತಿನ ಚು.ರ.ಪ್ರಸಂ: 264ಕ್ಕೆ ಅನುಬಂಧ-2 
Crop Loss Due to Flood 2019 


Total Extent Crop Loss (In Hectares) 
Taluk 


Agriculture Crop Horticulture Crop 
MSS SE RN TS 


SEL SRE 
Arakalgudu 175.00 | 00 | 
8 Satesnapur 
Tota 


ವಿಧಾನ ಪರಿಷತ್ತಿನ ಚು.ರ.ಪ್ರಸಂ: 264ಕ್ಕೆ ಅನುಬಂಧ-3 
Human and cattle life Loss due to Flood 2019 


Animalloss 

No. Of Loss No. Of Loss 
TN TN NNN NT 
| 000 


ವಿಧಾನ ಪರಿಷತ್ತಿನ ಚು.ರ.ಪ್ರಸಂ: 264ಕ್ಕೆ ಅನುಬಂಧ-3 


Human and cattle life Loss due to Flood 2019 


ವಿಧಾನ ಪರಿಷತ್ತಿನ ಚು.ರ.ಪ್ರಸಂ: 264ಕ್ಕೆ ಅನುಬಂಧ-4 


ಜಿಲ್ಲೆ ಹೆಸರು: ಹಾಸನ 
ಕಂದಾಯ ಇಲಾಖೆಯಿಂದ ಮೂಲಸೌಕರ್ಯ ದುರಸ್ಸಿಗಾಗಿ ಬಡುಗಡೆ ಮಾಡಲಾದ ರೂ.500.00 ಕೋಟಿಗಳ ಬಳಕೆಯ ವಿವರ 


ಕಾರ್ಯಯೋಜನೆಗಳ ವಿವರ ಕಾಮಗಾರಿ ಪ್ರಗತಿ ವಿವರ (ಕಾಲಂ 4ರ Breakup) 


ಹಾನಿಯಾದ ಮೂಲಸೌಕರ್ಯ 
ಪುನರ್‌ ನಿರ್ಮಾಣಕ್ಕೆ ಬಿಡುಗಡೆ ಕಾಮಗಾರಿಗಳಿಗೆ ಕಾರ್ಯಯೋಜನೆ | ಕಾರ್ಯಯೋಜನೆ ಪ್ರಸ್ತುತ 


ಮಾಡಿದ ಅನುದಾನ ಸಃ ತಯಾರಿಸದಿರುವ | ಪ್ರಗತಿಯಲ್ಲಿರುವ 
ಯೋಜನೆ ಮೊತ್ತ ಯೋಜನೆಗಳ ಮೊತ್ತ | ಕಾಮಗಾರಿಗಳು 


Nd 
ETN 
a 


ಪ್ರವಾಹ ಪೀಡಿತ 
ತಾಲ್ಲೂಕು ಹೆಸರು 


243 
6 [3 


